ಕರ್ನಾಟಕ ವಿಧಾನ ಪರಿಷತ್ತು ., 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


Kt 
1061, ಚೆ 


ಶ್ರೀಕೆ. ಎ. ತಿಮ್ಮೇಸ್ನಾಮಿ (ನಾಮನಿರ್ದೇಶನ ಹೊಂದಿದವರು) 


21.09.2021" 4 


' ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಮತ್ತು ಮಹಿಳಾ ಮತ್ತು 


ಉತ್ತರಿಸುವವರು 
ಮಕ್ಕಳ ಅಬಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರೀಕರ.ಸಬಲೀಕರಣ ಸಚಿವರು 
NE] ಪ್ರಶ್ನೆ 7 ಉತ್ತರ 
ಸಂ. 


ಕೇಂದ್ರ ಸರ್ಕಾರದ ಸಶಕ: ಸಮಿತಿ 
ಶಿಫಾರಸ್ಸಿನ ಅನ್ವಯ ರಾಜ್ಯ ಸರ್ಕಾರ 
ಅಕ್ರಮ' ಗಣಿಗಾರಿಕೆಯಿಂದ ಪರಸರಕ್ಕೆ 
ಆಗಿರುವ ಧಕ್ಕೆ 'ಮತ್ತು ಹಾನಿಗಳನ್ನು 


ಉದ್ದೇಶಿತ ಸಂಸ್ಥೆ ಯಾವುದು; ಈ 
ಸಂಸ್ಥೆಯ ಕಾರ್ಯ ಉದ್ದೇಶ ಮತ್ತು 
ವ್ಯಾಪ್ತಿ ಯಾವುವು: (ಪೂರ್ಣ ವಿವರ 
ನೇಡುವುದು. 


ಅ) [ದೇಶದ ಸರ್ವೋಚ್ಛ ನ್ಯಾಯಾಲಯ |. 


ಸರಿಪಡಿಸಲು ಸ್ಥಾಪಿಸಲಾಗಿರುವ. ವಿಶೇಷ 


ಮಾನ್ಯ ಸರ್ವೊಚ್ನ ನ್ಯಾಯಾಲಯದ ಆಬೇಶದಂತೆ ಬಳ್ಳಾರಿ, 
ಚಿತ್ರದುರ್ಗ, ಮತ್ತು ತುಮಕೂರು" ಈ ಮೂರು ಜಲ್ಮೆಗಳಲ್ಲಿ 
ಗಣಿಗಾರಿಕೆಯಿಂದ ಉಂಟಾದ .. ಪರಿಸರ ಹಾನಿಯನ್ನು | 
ಪುನಃಸ್ನಾಪಿಸೆಲು "ಗಣಿಗಾರಿಕೆಯ. ಪ್ರಭಾವಕ್ಕೆ: ಒಳಗಾದ ವಲಯಗಳ 
ಸಮಗ್ರ, ಪರಿಸರ ಯೊೋಜನೆ“[Corhprehensive Environment Plan for 
Mining m ಸ. Zone (CEPMIZ)]- ಎಂಬ ಯೋಜನೆಯ ಅನುಷ್ಠಾನ ! 
"ಲುಸ್ತುವಾರಿಗಾಗಿ ಕರ್ನಾಟಕ 'ಗಣಿ ಪರಿಸರ 
ಪನ್ನು 2014 ರಲ್ಲಿ ರಾಜ್ಯ ಸರ್ಕಾರ ಸ್ಕಾಪಿಸಿದೆ. 


: ಸರ. ಪುನಃಶ್ನೇತನ, ಕೃಷಿ ಮತ್ತು 
ಕೆಗಳ, ಕುಡಿಯುವ ನೀರು ಮತ್ತು ನೈರ್ಮಲ್ಯ, 
ಗ್ರಾಮೀಣ ರಸ್ತೆಗಳು, ಆರೋಗ್ಯ, ಶಿಕ್ಷಣ, ದುರ್ಬಲ ವರ್ಗಗಳ ಅಭಿವೃದ್ದಿ 
ವಸತಿ, ಕೌಶಲ್ಯ್ಯಭಿವೃದ್ದಿ. " ಪ್ರವಾಸೋದ್ಯಮ, ನೀರಾವರಿ, 
ಮೂಲಭೂತ ಸೌಕರ್ಯ (Physicdl infrastrucuture), ರಸ್ತೆ ಮತ್ತು 
ಸಾರಿಗೆ (Roads “and: communication, ರೈಲ್ವೆ ಮೂಲಭೂತ 
ಸೌಕರ್ಯ ಮುಂತಾದ ಶೀರ್ಷಿಕೆಗಳಡಿ ಸಮಗ್ರವಾದ ಯೋಜನೆಯನ್ನು 
ರೂಪಿಸುವುದು ಹಾಗೂ ಈ ಯೋಜನೆಗಳನ್ನು ಪಾರದರ್ಶಕವಾಗಿ 
ಅನುಷ್ಠಾನಗೊಳಿಸುವುದು / ಇಲಾಖೆಗಳು ಅನುಷ್ಠಾನಗೊಳಿಸಿದಲ್ಲಿ 


" ಮೇಲುಸುವಾರಿ"ವಹಿಸುವುದು.ನಿಗಮದ ಮುಖ್ಯ ಉದ್ದೇಶವಾಗಿದೆ. 


ಆ | ಸರ್ವೋಚ್ಞ್‌ ನ್ಯಾಯಲಯವು ಕೇಂದ್ರ 
ಸಶಕ್ತ ಸಮಿತಿ ಶಿಫಾರಸ್ಸಿನ ಅನ್ವಯ 
ಅಕುಮ ಗಣಿಗಾರಿಕೆ ಮೇಲೆ 
ವಿಧಿಸಲಾಗುವ ದಂಡಗಳು ಯಾವುವು; 


ಮಾನ್ಯ ` ಸರ್ವೋಚ್ಣ ನ್ಯಾಯಾಲಯವು ಬಿ ವರ್ಗದ 
ಗಣಿಗುತ್ತಿಗೆಗಿಂದ ತೆಗೆಯಲಾದ ಅದಿರಿನ ಪ್ರಮಾಣವನ್ನು 
ಅಂದಾಜಿಸಲು ಕೇಂದ್ರ . ಉನ್ನತಾಧಿಕರಸ್ಥ .ಸಮಿತಿಯ ಸದಸ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿರುತ್ತದೆ. 
ಸದರಿ ಸಮಿತಿಯಿಲದ "ಬಿ" ವರ್ಗದ ಗಣಿಗುತ್ತಿಗೆಗಳಿಂದ ತೆಗೆಯಲಾದ 
ಅದಿರಿನ ಪ್ರಮಾಣವನ್ನು ಅಂದಾಜಿಸುವ ಕಾರ್ಯ 
ಪ್ರಗತಿಯಲ್ಲಿರುತ್ತದೆ. ಸದರಿ ಸಮಿತಿ ನೀಡುವ ವರದಿಗೆ ಒಳಪಟ್ಟು, 
ಮಾನ್ಯ ಸರ್ವೋಜ್ಮ ನ್ಯಾಯಾಲಯದ ಆದೇಶದಂತೆ, ಅಕ್ರಮ 
ಗಣಿಗಾರಿಕೆಗೆ ಸರಿಬಂಧಿಸಿದಂತೆ ಬಿ" ವರ್ಗದ ಗಣಿಗುತ್ತಿಗೆದಾರರು 
ಗಣಿಗಾರಿಕೆ ಪುನರಾರಂಭಿಸುವ ಪೂರ್ವದಲ್ಲಿ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯದ" ಆದೇಶದಂತೆ Compensatory payment ನ್ನು 
ದಂಡದ ರೂಪದಲ್ಲಿ ಈ ಕೆಳಕಂಡಂತೆ ಮಾನಿಟರಿಂಗ್‌ ಸಮಿತಿಗೆ 
ಪಾವತಿಸುತಾರೆ. 


"1 ಗಣಿಗಾರಿಕೆ ಪ್ರದೇಶದ ಅತೀ ಕ್ರಮಣಕ್ಕಾಗಿ ಪ್ರತಿ ಹೆಕ್ಟೇರ್‌ಗೆ ರೂ. 


5.00 ಕೋಟಿ 
2೫ ಗಣಿ ತ್ಯಾಜ್ಯ ಅತಿ ಕಮಣಕೆ ಪ್ರತಿ ಹೆಕ್ಟೇರ್‌ಗೆ ರೂ. 1.00 ಕೋಟಿ. 


ದಿ. 


-2- 


ಮ 


ಪಠಸಮತೋಲನ 


ಸರ್ವೋಚ್ನ ನ್ಯಾಯಾಲಯದ ಆದೇಶದಂತೆ ರಾಜ್ಯ 


ಇ) ಕಾಪಾಡಲು ಮಾನ್ಯ 
ಸರ್ವೋಜ್ಞ ನ್ಯಾಯಾಲಯ | ಸರ್ಕಾರವು ದಿನಾಂಕ 21.06.2014 ರ ಆದೇಶ ಸಂಖ್ಯೆ €॥ 121 MMM 
ಆದೇಶಿಸಿರುವಂತೆ ರಾಜ್ಯ -ಸರ್ಕಾರ|2014 ರಲ್ಲಿ ಕರ್ನಾಟಕ ಗಣಿ ಪರಿಸರ ಪುನಶ್ನೇತನ ನಿಗಮವನ್ನು 
ವಿಶೇಷ ವಿಧಿ ಸ್ಮಾಪಿಸಿದೆಯೇ; ಹಾಗಿದ್ದಲ್ಲಿ, | [Karnataka Mining Environment Restoration Corporation 
ಈ ವಿಧಿಯ ವಿವರ ಒಳಗೊಂಡಂತೆ | («Kಬ೭್ಣ೦] ವಿಶೇಷ ಉದ್ದೇಶಿತ ವಾಹಕ ಸಂಸ್ಥೆಯಾಗಿ ಸ್ಥಾಪಿಸಲು 
ತಹಲ್‌ವರೆಗೆ ಸ್ಪೀಕೃತವಾದ ನಿಧಿಯೆಷ್ಟು | ಅನುಮೊದನೆ ನೀಡಿದೆ. ಅದರಂತೆ ಕಂಪನಿ ಕಾಯ್ಕೆ 2013ರ ಕಂಡಿಕೆ 8 
ಮತ್ತು ಈ ವಿಧಿಯ ಮೂಲಗಳು |ರ ಅಡಿಯಲ್ಲಿ ನಿಗಮವನ್ನು ಲಾಭಾಷೇಕ್ಲೆ ರಹಿತ ನಿಗಮವೆಂದು 
ಯಾವುವು: : ದಿನಾಂಕ 30-06-2014ರಲ್ಲಿ ನೂಂದಾಯಿಸಲಾಗಿದೆ. 

ಪರಿಸರ ಸಮತೋಲನ ಕಾಪಾಡಲು ರಾಜ್ಯ ಸರ್ಕಾರವು ಯಾವುದೇ 
ವಿಶೇಷ ವಿಧಿ ಸ್ಥಾಪಿಸಿರುವುದಿಲ್ಲ. ಆದರೆ, ಭಾರತ ಸರ್ಕಾರವು 
M.M.(D&R) Act 2015 ರ ತಿದ್ದುಪಡಿ ಸೆಕ್ಷನ್‌ 9(ಬಿ) ರಂತೆ ಜಿಲ್ಲಾ ಸುನಿಜ 

. | ಪ್ರತಿಷ್ಠಾನ ಎ೦ಬ ಲಾಭರಹಿತ ಟ್ರಸ್ಟ್‌ ಸ್ಮಾಪಿಸಲು ಆದೇಶಿಸಿರುತ್ತದೆ. 
1 ಅದರಂತೆ ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ದಿ ಹಾಗೂ ಜನರ 
ಕಲ್ಯಾಣಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯನ್ನು ಹರಾಜು ರಹಿತ 
ಮರಿಜೂರು ಮಾಡಲಾದ ಹಾಗೂ ಹರಾಜು ಮೂಲಕ ಮಂಜೂರು 
ಮಾಡಲಾದ ಗಣಿ ಹಾಗೂ ಕಲ್ಲು ಗಣಿ ಗುತ್ತಿಗೆದಾರರು ಕೈಗೊಂಡ 
ಗಣಿಗಾರಿಕೆಯಿಂದ ರಾಜಧನದ ಮೇಲೆ ಶೇ30 ಹಾಗೂ ಶೇ.10 ರಷ್ಟು 
ಅನ್ವಯವಾಗುವಂತೆ ಕ್ರಮವಾಗಿ ನಿಧಿಯನ್ನು ಸಂಗ್ರಹಿಸಲಾಗುತ್ತಿದೆ. 
2015-16 ರಿಂದ 2020-21 (ಆಗಸ್ಟ್‌-2021) ತಿಲಗಳವರೆಗೆ ರstrict 
Mineral Foundation Trust (OMFT) ಅಡಿಯಲ್ಲಿ ರೂ.2856.87 ಕೋಟಿ 

»- ಸಂಗ್ರಹಿಸಲಾಗಿರುತ್ತದೆ. 

ಈ) | ಈ ಸಂಸ್ಥೆಯ ಬಾಧಿತ ಜಿಲ್ಲೆಗಳಲ್ಲಿ [ಗಣಿ ಭಾದಿತ ಪ್ರದೇಶಗಳ ಸಾಮಾಜಕ, ಆರ್ಥಿಕ ಮತು ಪರಿಸರ 
ಪರಿಸರ ಸಮತೋಲನ ಕಾಯಲು | ಅಭಿವೃದ್ದಿಗೆ ಪೂರಕವಾದ ಪರಿಸರ ಪುನಶ್ನೇತನ, ಕೃಷಿ ಮತ್ತು 
ರೂಪಿಸಿರುವ ಕಾರ್ಯ ಯೋಜನೆಗಳು | ಸಂಬಂಧಿಸಿದ ಚಟುವಟಿಕೆಗಳ, ಕುಡಿಯುವ ನೀರು ಮತ್ತು ನೈರ್ಮಲ್ಯ, 
ಯಾವುವು; (ಅವುಗಳ ಭೌತಿಕ ಮತ್ತು | ಗ್ರಾಮೀಣ ರಸ್ತೆಗಳು, ಆರೋಗ್ಯ, ಶಿಕ್ಷಣ, ದುರ್ಬಲ ವರ್ಗಗಳ ಅಭಿವೃದ್ಧಿ 
ಆರ್ಥಿಕ ಗುರಿ ಮತ್ತು ಸಾಧನೆಗಳನ್ನು | ವಸತಿ, ಕೌಶಲ್ಯ ಅಭಿವೃದ್ಧಿ ಪುವಾಸೋದ್ಯಮ, ವೀರಾವರಿ, 
ಒಳಗೊಂಡ ಪೂರ್ಣ ವಿವರ | ಗಣಿಗಾರಿಕೆಗಾಗಿ ರೈಲ್ದೆ ಮೂಲ ಸೌಕರ್ಯ ಕಲ್ಲಿಸುವುದು ಮುಂತಾದ 

| ನೀಡುವುದು). ವಿವಿಧ. . ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಿದ್ದು ವಿವಿಧ 

AE . ಇಲಾಖೆಗಳು" ಕೈಗೊಳ್ಳಲು ಉದ್ದೇಶಿಸಿರುವ ಕಾರ್ಯ 
ಚಟುವಟಿಕೆಗಳನ್ನು ಜಿಲ್ಲಾಡಳಿತ ಗುರುತಿಸಿ ಸರ್ಕಾರದ ಮಟ್ಟದಲ್ಲಿ 
ಕ್ರೊಡೀಕರಿಸಿ "ಗಣಿಗಾರಿಕೆಯ ಪ್ರಭಾವಳಕೆ ಒಳಗಾದ ವಲಯಗಳ ಸಮಗ್ರ 
ಪರಿಸರ ಯೋಜನೆ”[Comprehensive Environment Plan for Mining 
Impact Zone (CEPMIZ)] wou ರೂ.24,996.71 ಕೋಟಿ ಅಂದಾಜು 
ಮೊತ್ತದ ಸಮಗ್ರ ಯೋಜನೆಯನ್ನು “ರೂಪಿಸಿ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯದ ಅನುಮೋದನೆಗೆ ಸಲ್ಲಿಸಲಾಗಿದೆ. ಶೀರ್ಷಿಕೆವಾರು 
ವಿವರವನ್ನು ಅಸುಬಂಧ:-1.ರಲ್ಲಿ ಲಗತ್ತಿಸಿದೆ. ಸದರಿ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಮಾನ್ಯ ಸರ್ವೊೋಚ್ಛೆ' ನ್ಯಾಯಾಲಯದ 
ಅನುಮೋದನೆ ನಿರೀಕ್ಷಿಸಲಾಗಿದೆ. ' 

ಉ ರಾಜ್ಯ, ಸರ್ಕಾರ. , ತಯಾರಿಸಿರುವ ಯೋಜನೆ ಅನುಷ್ಠಾನಕ್ಕೆ ಮಾನ್ಯ ಸವಾ ನ್ಯಾಯಾಲಯದ 
ಕ್ರಿಯಾಶೀಲ ಯೋಜನೆ ಅನುಷ್ಠಾನಕ್ಕೆ | ಅನುಮತಿ : ಅವಶ್ಯವಿದ್ದು, ' ಅದರಂತೆ ಅನುಮೋದನೆಯನ್ನು 
ಸರ್ವೋಚ್ಚ , , . ನ್ಯಾಯಾಲಯದ | ಪಡಯಲು. ಈ ಕೆಳಕಂಡಂತೆ ಕಮವಹಿಸಲಾಗಿದೆ. 
ಅನುಮತ ನಿಪಶ್ರವ ಸಾಗ ಮ EE PSS Bd 
ಅನುಮತಿ ಪಡೆಯಲಾಗಿದೆಯ್ಯ; ಆದೇಶದಂತೆ ರೂ.24,99671 


ಇಲ್ಲದಿದ್ದಲ್ಲಿ, ಕಾರಣವೇನು ? (ಪೂರ್ಣ 
ವಿವರ ನೀಡುವುದು) 


1 


ಕೋಟಿ ಅಂದಾಜು ವೆಜ್ಜೆದ 
ಪರಿಷ್ಕೃತ €£Pಬ೭ ಯೋಜನೆಯನ್ನು ರಾಜ್ಯ ಸರ್ಕಾರವು 
ದಿನಾಂಕ 11.10.2018ರಲ್ಲಿ ಮಾನ್ಯ ಸರ್ವೋಚ್ಚ 
-ನ್ಯಾಯಾಲಯಕೆ, ಸಲ್ಲಿಸಲಾಗಿದೆ. 


* 


ತಿ 


- 


p) 


ದಿನಾಂಕ 24012019 ರಲ್ಲಿ ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯ As Cu ಯವರಾದ ಶ್ರೀ ಶ್ಯಾಮ್‌ 


' ದಿವಾನರನ್ನು ರಾಜ್ಯ ಸರ್ಕಾರ ಸಲ್ಲಿಸಿರುವ 


4) 


5) 


4 


9 


ಪ್ರಸ್ತಾವನೆಯನ್ನು ಪರಿಶೀಲಿಸಲು ಕೋರಿತ್ತು. ಅದರಂತೆ, ಶ್ರೀ. 
ಶ್ಯಾಮ್‌ ದಿವಾನರು ವರದಿಯನ್ನು ದಿನಾ೦ಕ 19.06.2020 
ರಂದು ಸಲ್ಲಿಸಿರುತ್ತಾರೆ. 


ಪ್ರಕರಣವನ್ನು ಕೈಗೆತಿಕೊಳ್ಳುವ೦ತೆ/ಯೋಜನೆಗೆ 
ಅನುಮೋದನೆ ನೀಡುವಂತೆ ಮಾನ್ಯ ಸರ್ವೋಜ್ತ 
ನ್ಯಾಯಾಲಯವನ್ನು ನಿರಂತರವಾಗಿ ಒತ್ತಾಯಿಸಲಾಗಿದೆ. 


‘ಲ೬PMIZ ಪ್ರಸ್ತಾವನೆಗೆ ಮಾನ್ಯ ಸರ್ವೋಚ್ನ ನ್ಯಾಯಾಲಯದ 


ಸ 


ಶೀಘ್ರ ಅನುಮೋದನೆ ದೊರಕಿಸಲು" ರಾಜ್ಯದ ಅಡ್ಡೋಕೇಟ್‌ 
ಜನರಲ್‌ (ಸಿ೪೦ 6ೀಗೀra) ರವರನ್ನೂ ಕೋರಲಾಗಿತ್ತು. 


ದಿಸಾಂಕ 29.05.2020 ರಂದು ಪ್ರಕರಣ ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯದ" ಮುಂದೆ ಬಂದಿದ್ದು, ತದನಂತರ ಈ 
ವಿಷಯವಾಗಿ -ಅಡ್ಗೊ ತೇಟ್‌ ಜನರಲ್‌ ರವರ 
ಸೂಚನೆಯಂತೆ, ಮಾನ್ಯ Solicitor General ರೆವರ ಮೂಲಕ 
07: 202ರ: 27.10. 2020, ' 02. 02. 2021 ಮತ್ತು 


'ದಿನಾಂಕ 15.04.2020 ರಂದು ಒಂದು ಬಾರಿ 
Emergent Application ಹಾಗೂ ದಿನಾ೦ಕ 05.11.2020 ಮತ್ತು 
08.07.2021: ಎರಡು ಲಿಖಿತ mಗtioning application ಅನ್ನು 
ಕೂಡಾ ದಾಖಲಿಸಲಾಗಿದೆ. 
ದಿನಾಂಕ 26.07.2021 ರಂದು ಪುನ: ಮಾನ್ಯ Solicitor Genera! 


ರವರ ಸೂಚನೆಯಂತೆ ಸಿರ೪ಂaೀ ೦೧ ೯೬೦೯ರ ಇವರ ಮೂಲಕ 
mentioning: application ಸಲ್ಲಿಸಲಾಗಿದೆ. | 


ದಿನಾಂಕ 7.082021 ರಂದು ಮಾನ್ಯ . Solicitor General 
ರವರೊಂದಿಗೆ ಚರ್ಚಿಸಿ ಸದರಿಯವರ ಸಲಹೆಯಂತೆ 
ದಿನಾಂಕ 13.08.2021 ರಂದು ಪುನ: ಒಂದು mentioning 
application ಸಲ್ಲಿಸಲಾಗಿದೆ. 


ದಿನಾಂಕ: 14.09:2021ರ೦ದು ಮಾನ್ಯ Solicitor General 
ರವರು ಮಾನ್ಯ ಮುಖ್ಯ ನ್ಯಾಯಾಧೀಶರ ಮುಂದೆ ಮತ್ತೆ 
ವಿಷಯವನ್ನು ಪ್ರಸಾಪಿಸಿದ್ದು(ಊಗiಂಗiಗg), ಮಾನ್ಯ ಮುಖ್ಯ 
ನ್ಯಾಯಾಧೀಶರು ಈ ವಿಷಯದಲ್ಲಿ ವಿಶೇಷ ಪೀಠ 
ಸ್ಮಾಪಿಸಬೇತಾಗಿದ್ದು, ಪೀಠ ಸ್ಥಾಪಿಸಿದ ನಂತರ ಪ್ರಕರಣವನ್ನು 
ನ್ಯಾಯಾಲಯದ' ಮುಂದೆ ಲಿಸ್ಟ್‌ ಮಾಡಲಾಗುವುದು ಎಂದು 
ಮೌಖಿಕವಾಗಿ ತಿಳಿಸಿರುತ್ತಾರೆ. 


10) ಅದರಂತೆ ಮಾನ್ಯ - ನ್ಯಾಯಾಲಯದ ಆದೇಶ 


ಸಂಖ್ಯೆ: ಸಿಐ 93 ಸಿಎ೦ಲಸಿ 2021 


ಮತು"ಮಕ್ಕಳ Me ದಲಿತನ 


fn] 


ಮತ್ತು ಹಿರಿಯ ನಿಕ ಡಿ ತ ಸ 


ಮಾನ್ಯ ವಿಧಾನ ಪರಿಷತಿನ ಸದಸ್ಯರಾದ ಶ್ರಿ. ಕೆ.ಎ ತಿಪ್ಪೇಸ್ವಾಮಿ (ಸಾಮ ನಿರ್ದೇಶನ ಹೊಂದಿದವರು) 
ಇವರ ಚುಕ್ಕೆ ಗುರುತಿಲದ ಪ್ರಶ್ನೆ ಸಂಖ್ಯೆ:1061 ಉತ್ತರಕ್ಕೆ ಅನುಬಂಧ 


ಕ್ರ - ಒಟ್ಟು ಮೊತ್ತ ರೂ. 
ಸಂ. ವಲಯಗಳು ಬಳ್ಳಾರಿ ಚಿತ್ರದುರ್ಗ | ತುಮಕೂರು ಕೋಟಿಗಳು 
1 ಪರಿಸರ ಪುನ:ಸ್ನಾಪನ 
a | ಅರಣ್ಯ 1557.79 540.83 500.52 2599.14 


b | ಪರಿಸರ ಮಾಲಿನ್ಯ 


2 


ಮತ್ತು ಇತರೆ 


a|[ಕ್ರಪಿ 
| o[seunos | 
4| ಪಶುಸಂಗೋಪನ | 
ON ; 


ಕುಡಿಯುವ ನೀರು /ನೈರ್ಮಲ್ಲ 
ಮತ್ತುಗ್ರಾ ಣಾ ರಸ್ನೆಗಳು 


EL 


[ಲ್ಲಾಅಸ್ತತ್ರ 


ತಾಲೂಕ!ಸಿ.ಹೆಚ್ಚಿ/ಪಿ. ಹೆಚ್‌.ಸಿ! 
ಆಯುಪ್‌/ರಕ್ಷನಿಧಿ, ಇತರೆ 


ವಿಶೇಷ ಆರೋಗ್ಯ ಕೇಂದ್ರ, 
ಸಂಡೂರು 


|_| ಮೆಡಿಕಲ್‌ಕಾಲೇಜು,ಬಳe0 | 20] 
ge | 
ON SN 14662 
|6| ಪದವಿಪೂರ್ವಶಿಷ್ಷಣ — : 566] ses] 
{1 Ff VR en 


ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ 


ಸಮಾಜ ಕಲ್ಮಾಣ 
ಹಿಂದುಳಿದ ವರ್ಗ 
ಅಲ್ಲಸ೦ಖ್ಯ್ಧಾತರೆ ಅಭಿವ್ಯ 


ks, 


[3] 


9] 
') 
3. 


9 
11 ಮೂಲ ಭೂತಸೌಕರ್ಯ 734.99 105.29 44.08 384.36 
12 | ರೆಸ್ನೆಮತ್ತು ಸಂಪರ್ಕ 153255 | 620.22 426.40 2559.17 

5271.96 


13_ | ರೈಲು ಮೂಲಸೌಕರ್ಯ 


_ 13380) 3792.30 25405 | 2499571 


FL] 


eR 


4 


